ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


KREDL ಸಂಸ್ಥೆಯಲ್ಲಿನ ಗುತ್ತಿಗೆ ನೌಕರರ ಕುರಿತು 
ಶ್ರೀ ಆರ್‌. ಚೌಡರೆಡ್ಡಿ ತೂಪಲ್ಲಿ (ಪದವೀಧರರ ಕ್ಲೇತು) :- 


709(1005 ) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ನಿಯಮಿತ Kಣ£DL ಸಂಸ್ಥೆಯಲ್ಲಿ ಹಾಲಿ 
ಕಾರ್ಯನಿರ್ಪ್ವಹಿಸುತ್ತಿರುವ ಖಾಯಂ, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಏಜಿನ್ಸಿಯಿಂದ 
ಕಾರ್ಯನಿರ್ಪಹಿಸುತ್ತಿರುವ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ; (ಸಿಬ್ಬಂದಿ ಹೆಸರು, ಹುದ್ದೆಯ ಪದನಾಮ ಸೇವೆಗೆ 
ಸೇರಿದ ದಿನಾಂಕ, ವೇತನ ಶ್ರೇಣಿ ಒಂದು ತಿಂಗಳಿಗೆ ಪಡೆಯುತ್ತಿರುವ ವೇತನ ಗುತ್ತಿಗೆ ನೌಕರರಾಗಿದ್ದರೆ 


ಕ್ರೋಡಿಕೃತ ವೇತನ ಹಾಗೂ ಹೊರಗುತ್ತಿಗೆ ನೌಕರರ ವೇತನದ ವಿವರಗಳನ್ನು ನೀಡುವುದು) 


(ಆ) ಸಂಸ್ಥೆಯಲ್ಲಿ ಜನವರಿ 2006 ರಿಂದ ಇಲ್ಲಿಯವರೆಗೆ ಎಷ್ಟು ಜನರನ್ನು ಗುತ್ತಿಗೆಯಡಿ ನೇಮಕಾತಿ 
ಮಾಡಿಕೊಳ್ಳಲಾಗಿದೆ; ಎಷ್ಟು ಜನರನ್ನು ಸಂಸ್ಥೆ ಸೇವೆಯಲ್ಲಿ ವಿಲೀನಗೊಳಿಸಿ ಯಾವ ಯಾವ ದಿನಾಂಕಗಳ 
ಬೋರ್ಡ್‌ ಮೀಟಿಂಗ್‌ನಲ್ಲಿ ನಿರ್ಣಯಿಸಿ ಖಾಯಂಗೊಳಿಸಲಾಗಿದೆ ; ಬೋರ್ಡ್‌ ಮೀಟಿಂಗ್‌ ನಡವಳಿಗಳ 
ಪ್ರತಿಯೊಂದಿಗೆ ವಿವರವಾದ ಮಾಹಿತಿ ನೀಡುವುದು; 


(ಇ) ಕಂಪನಿಯ ಸಿ೩ಆರ್‌ನ 3.8 ಪ್ರಾವಿಧಾನದಲ್ಲಿ ಏನಿದೆ ; ಸದರಿ ಪ್ರಾವಿಧಾನವು ಹಾಲಿ ಜಾರಿಯಲ್ಲಿದೆಯೇ 
; ಈ ಪ್ರಾವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆಯೇ ; ವಿವರವಾದ ಮಾಹಿತಿ ನೀಡುವುದು; 


(ಈ) ಸದರಿ ಪ್ರಾವಿಧಾನದಡಿ ಎಷ್ಟು ಜನರನ್ನು ಖಾಯಂಗೊಳಿಸಲಾಗಿದೆ; ಇವರಿಗೆ ಸರ್ನ್ವೋಚ್ಮ 
ನ್ಯಾಯಾಲಯದ ಉಮಾದೇವಿ ಪ್ರಕರಣದ ಪರಿನಿಯಮಗಳು ಅನ್ವಯವಾಗುವುದಿಲ್ಲವೆ; 
ಅನ್ನಯವಾಗದೇ ಇದ್ದಲ್ಲಿ, ಕಾರಣಗಳೇನು ; (ವಿವರವಾದ ಮಾಹಿತಿ ನೀಡುವುದು) 


(ಉ) ಉಜ್ಜಿ ನ್ಯಾಯಾಲಯವು ಖಾಯಂಗೊಳಿಸಲು ಆದೇಶ ಮಾಡಿದ 15 ಜನರಿಗೆ ಸರ್ಮೋಚಜ್ಮ 
ನ್ಯಾಯಾಲಯದ ಉಮಾದೇವಿ ಪ್ರಕರಣದ ಪರಿನಿಯಮಗಳು ಅನ್ನ್ವಯವಾಗುತಿವೆಯೇ ; ಏಕೆ ಮತ್ತು ಹೇಗೆ 
? (ವಿವರ ಮಾಹಿತಿ ನೀಡುವುದು) 


